ಕರ್ನಾಟಿಕ ವಿಧಾನ ಪರಿಷತ್ತು 


619 (666) 


ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕೇತು 


ಉತ್ತರಿಸಬೇಕಾದ ದಿನಾಂಕ 14/12/2020 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಆರೋಗ್ಯ ೩&೩ ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಪ್ರಶ್ನೆ ಉತ್ತರೆ 


ಬೀದರ್‌ ನಗರ ಬ್ರಿಮ್ಮ್‌ ಕಾಲೇಜಿನಲ್ಲಿ 
ನಡೆದಿದೆ ಎನ್ನಲಾದ ಅವ್ಯವಹಾರದ 
ತನಿಖೆ ಯಾವ ಹಂತದಲ್ಲಿದೆ; (ವಿವರ 
ನೀಡುವುದು) 


ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿನ W 
ಪ್ರಕಿಯೆಯಲ್ಲಿ ಕೆ.ಟಿ.ಪಿ.ಪಿ. ನಿಯಮಗಳನ್ನು ಉಲ್ಲಂಘಿಸಿ, ಸಿಬ್ಬಂದಿ 
ನೇಮಕಾತಿಯಲ್ಲಿ ಹಾಗೂ ಇತರೆ ಕಾಮಗಾರಿಗಳಲ್ಲಿ ನಿರ್ದೇಶಕರು, 
ವೈದ್ಯಕೀಯ ಅಧೀಕ್ಷಕರು, ಕಛೇರಿ ಅಧೀಕಕರು, ಪ್ರಥಮ "ದರ್ಜಿ 
ಸಹಾಯಕರಾದ ಶ್ರೀ ಪುಕಾಶ ಮಾಳಗೆ ಮತ್ತು ಶ್ರೀ ಬಾಬು ಕೋಟಿ ಹಾಗೂ 
ನಿವೃತ್ತ ಅಧೀಕ್ಷಕರಾದ ಶ್ರೀ ಮಾಚಿ ಕಲ್ಲಪ್ಪ ಇವರುಗಳು 
ನಡಸಿರುವವರೆನ್ನಲಾದ ಅವ್ಯವಹಾರಗಳ ಕುರಿತು ಸಮಗ್ರವಾದ ತನಿಖೆ 
ನಡೆಸಲು ಸರ್ಕಾರವು ದಿನಾಂಕ: 17.07.2017ರಂದು ತ್ರಿ-ಸದಸ್ಯ 
ಸಮಿತಿಯನ್ನು ನೇಮಿಸಿ, ಶ್ರೀ ನಿಶ್ಲಿತ ವಿ.ಡಿ. ಆರ್ಥಿಕ ಸಲಹೆಗಾರರು, 
ಕಿದ್ಧಾಯಿ ಸ್ಮಾರಕ ಗಂಥಿ ಸಂಸ್ಥೆ ಇವರನ್ನು ಅಧಿಸೂಚನೆ ಸ೦ಖ್ಯೆ: ಆಕುಕ 
36 ಎಂಎಸ್‌ಎಫ್‌ 20186, ದಿನಾಂಕ: 0.22018 ರನ್ವಯ 


ಆ) 


SN ES 
ಬ್ರಿಮ್ನನಲ್ಲಿ ನಡೆದ ಅವ್ಯವಹಾರಕ್ಕ, 


ಕಾರಣರಾದವರು ಎನ್ನಲಾದ 
ಸಿಬ್ಬಂದಿಗಳನ್ನು ಅದೇ ಸ್ಮಳದಲ್ಲಿ 
ಮುಂದುವರೆಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿಯೇ; 
ಅವರುಗಳನ್ನು ಇಲಾಖೆಗೆ 


ಕಳುಹಿಸದಿರುವುದಕೆ ಕಾರಣವೇನು; 


(ವಿವರ ನೀಡುವುದು) 


ಕಳೆದ ಅಧಿವೇಶನದಲ್ಲಿ ತನಿಖೆ 
ನಡೆಸುವುದಾಗಿ ಸರ್ಕಾರ ಭರವಸೆ 
ನೀಡಿದ್ದರು ಇಲ್ಲಿಯವರೆಗೆ ತನಿಖೆ 
ಆರಂಭಿಸದಿರುವುದಕ್ಕೆ . 
ಕಾರಣವೇನು? ಈ ಕುರಿತು ಸರ್ಕಾರದ 
ನಿಲುವೇನು; ” 


ತನಿಖಾಧಿಕಾಯನ್ನಾಗಿ ನೇಮಿಸಲಾಗಿತ್ತು. ಅದರಂತೆ ತನಿಖಾ ಸಮಿತಿ 
ಮತ್ತು ತನಿಖಾಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಲಾಗಿ, 
ಆರೋಪಗಳು ಮೇಲ್ಲೊಟಕ್ಕೆ ಸಾಬೀತಾಗಿರುವುದರಿಂದ ಮತ್ತು ಅಪರ 
ಪೊಲೀಸ್‌ ಮಹಾನಿರ್ದೇಶಕರು, ಭ್ರಷ್ಠಾಚಾರ ನಿಗ್ರಹದಳ, ಬೆಂಗಳೂರು 
ಇವರಿಂದ ಬೀದರ್‌ ವೈದ್ಯಕೀಯ ವಿಜ್ನಾನಗಳ ಸಂಸ್ಥೆಯಲ್ಲಿ ಸಿಬ್ಬಂದಿ 
ನೇಮಕ ಮತ್ತು ಇತರೆ ಕಾಮಗಾರಿ/ಖರೀದಿಗಳಲ್ಲಿ ಹಣದ ದುರುಪಯೋಗ 
ಹಾಗೂ ಅವ್ಯವಹಾರ ನಡದಿರುವುದಾಗಿ ವರದಿ ಸ್ಮೀಕೃತವಾಗಿದ್ದು, ಸದರಿ 
ವರದಿಯಲ್ಲಿ ಬೀದರ್‌ ವೈದ್ಯಕೀಯ ಸಂಸ್ಥೆಯ ಅಧಿಕಾರಿ/ನೌಕರರು 
ಅಧಿಕಾರಿ/ನೌಕರರ ವಿರುದ್ದದ ಆರೋಪಗಳ ಕುರಿತು ಭ್ರಷ್ಠಾಚಾರ 
ಪ್ರತಿಬಂಧ ಕಾಯ್ದೆ 1988ರ ಕಲಂ 13(1ಡಿ) ಮತ್ತು 13(2) ರಡಿಯಲ್ಲಿ 
ಮೊಕದ್ದಮೆ ದಾಖಲಿಸಿ ತನಿಖೆ ಕೈಗೊಳ್ಳಲು ಸರ್ಕಾರದ ಆದೇಶ 
ಸಂಖ್ಯೇಆಕುಕ 122 ಎಂಎಸ್‌ಎಫ್‌ 2018, ದಿನಾ೦ಕ: 29.06.2018 ರಲ್ಲಿ 
ಭಷಚಾರ ವಿಗ್ರಹ ದಳಕ್ಕೆ, ಅನುಮತಿ ನೀಡಿ ಆದೇಶಿಸಲಾಗಿ್ದು.. 


ಸದರಿ ಅಭಿಯೋಜನಾ ಮಂಜೂರಾತಿಗೆ ಮಾನ್ಯ ಉಚ್ಚ 
ನ್ಯಾಯಾಲಯ, ಬೆಂಗಳೂರು ಪೀಠ ಇಲ್ಲಿ ಡಾ।| ಚನ್ನಣ್ಣ ಸಿ. & ಡಾ 
ಶಿವಕುಮಾರ್‌ ಶೆಟಕಾರ್‌ ಇವರು ಸಲ್ಲಿಸಿರುವ ಉರ. ಗಂ. 28544- 
28545/2018 ರಲ್ಲಿ ಶ್ರೀ ಪ್ರಕಾಶ ಮಾಳಗೆ, ಶ್ರೀ ಮಾಚ ಕಲಪ್ಮ (ದಿ) ಶೀ 
ಬಾಬು ಕೋಟಿ, ಮತ್ತು ಶ್ರೀ ಪ್ರಕಾಶ ಮಡಿವಾಳ ರ. ಗಂ. 29892- 
29895/2018 ರಲ್ಲಿ ಶ್ರೀ ಆನಂದ ಸಾಗರ ರಡ್ಲಿ ಇವರು ಸಲ್ಲಿಸಿರುವ ಉ?. 
ಸಂ. 38416/2018 ರಲ್ಲಿ ಮತ್ತು ಶ್ರೀಮತಿ ವರ್ಷ ದೇಶಮುಖ್‌ ಇವರು 
ಸಲ್ಲಿಸಿರುವ ಉಗ. ಸಂ. 1613/2019 ರಲ್ಲಿ ಮಾನ್ಯ ನ್ಯಾಯಾಲಯವು 
ತಡೆಯಾಜ್ನೆಯನ್ನು ನೀಡಿರುತ್ತದೆ. 

ತಡೆಯಾಜ್ಞೆಯನ್ನು ತೆರವುಗೊಳಿಸಲು ೪.?. ಸಂ. 38416/2018 ರಲ್ಲಿ 
ಸರ್ಕಾರಿ ವಕೀಲರನ್ನು ಅಧಿಕೃತಗೊಳಿಸಿ ದಿನಾ೦ಕ:10/03/2020 ರಂದು 
ಸರ್ಕಾರಿ ವಕೀಲರಿಗೆ ಕಂಡಿಕೆವಾರು ಷರಾಗಳನ್ನು ಒದಗಿಸಲಾಗಿದೆ. 


ಮುಂದುವರೆದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದ ಅಧಿಕಾರಿ/ನೌಕರರ 
ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಲು ಉದ್ದೇಶಿಸಿ, ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಯೋಜನಾ 
ಇಲಾಖೆಯ ಅಧಿಕಾರಿಗೆ ಸಂಬಂಧಿಸಿದಂತೆ ಸದರಿ ಇಲಾಖೆಗಳಿಂದ 
ಸಹಮತಿಯನ್ನು ಪಡೆದು, ಶ್ರೀ ಮಾಚ್‌ ಕಲ್ಲಪ್ಪ, ನಿವೃತ್ತ ಕಛೇರಿ 
ಅಧೀಕ್ಷಕರು (ದಿವಂಗತ), ಶ್ರೀ ಶಿವಾಜಿ, ದ್ವಿದ.ಸ. (ಗುತ್ತಿಗೆ ನೌಕರರು/ 
ಇವರುಗಳನ್ನು ಹೊರತುಪಡಿಸಿ, ಉಳಿದ 8 ಅಧಿಕಾರಿ/ನೌಕರರುಗಳ 
ವಿರುದ್ಧ ವೈದ್ಯಕೀಯ ಶಿಕ್ಷಣ ಇಲಾಖೆಯ ವತಿಯಿಂದ ಜಂಟಿ ಇಲಾಖಾ 
ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಯನ್ನು 
ನೇಮಿಸಿ ದಿನಾಂಕ:05/01/2021ರ೦ದು ಆದೇಶ ಹೊರಡಿಸಿ ಕ್ರಮ 


ಜರುಗಿಸಲಾಗಿದೆ. 


ಆಖ 


ಸದರಿ ಆದೇಶವನ್ನು ಪ್ರಶ್ನಿಸಿ ಡಾ।! ಚನ್ನಣ್ಣ ಸಿ. ಹಾಗೂ ಡಾ! 
ಶಿವಕುಮಾರ ಶೆಟಕಾರ ಇವರು ಮಾನ್ಯ ಉಚ್ಚೆ ನ್ಯಾಯಾಲಯ, 
ಬೆಂಗಳೂರು ಇಲ್ಲಿ ರಿಟ್‌ ಪಿಟೇಷನ್‌ ಸಂ: 8177/2021 (5-RE5) ದಾಖಲಿಸಿ 
ದಿನಾಂಕ:26/02/2021 ರಂದು ತಡೆಯಾಜ್ನೆ ಪಡೆದಿರುತ್ತಾರೆ. ಹಾಗೂ ಶ್ರೀ 
ಪುಕಾಶ ಎಸ್‌. ಮಡಿವಾಳ, ಶ್ರೀಮತಿ ವರ್ಷಾ ಹಾಗೂ ಶ್ರೀ ಬಾಬು ಕೋಟಿ 
ಇವರು ಉಚ್ಛ ನ್ಯಾಯಾಲಯ ಕಲಬುರ್ಗಿ ಪೀಠ ಇಲ್ಲಿ ರಿಟ್‌ ಪಿಟೀಷನ್‌ 
ಸಂ: 20587/2021 ದಾಖಲಿಸಿ ದಿನಾಂಕ:17/03/2021 ರಂದು ಹಾಗೂ ಶ್ರೀ 
ಆನಂದ ಸಾಗರ್‌ ರೆಡ್ಡಿ ಇವರು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ 
ಮಂಡಳಿಯಲ್ಲಿ ರಿಟ್‌ ಅರ್ಜಿ ಸಂ: 1650/2021ರಲ್ಲಿ 
ದಿನಾಂಕ:02/06/2021ರ೦ದು ತಡೆಯಾಜ್ನೆಯನ್ನು ಪಡೆದಿರುತ್ತಾರೆ. ಸದರಿ 
ತಡೆಯಾಜ್ಜೆಗಳನ್ನು ತರೆವುಗೊಳಿಸಲು ಸರ್ಕಾರಿ ವಕೀಲರನ್ನು 
ಅಧಿಕೃತಗೊಳಿಸಿ ದಿನಾಂಕ:27/09/2021 ರಂದು ಸರ್ಕಾರಿ ವಕೀಲರಿಗೆ 
ಕಂಡಿಕೆವಾರು ಷರಾಗಳನ್ನು ಒದಗಿಸಲಾಗಿರುತ್ತದೆ. 


ಶ್ರೀಮತಿ ವರ್ಷಾ, ಪ್ರ.ದ.ಸ. ಇವರ ವಿರುದ್ಧ ಶಿಸ್ತು ಕ್ರಮ ಬಾಕಿಯಿರಿಸಿ, 
ನಿರ್ದೇಶಕರು, ಬೀದರ್‌ ವೈ.ವಿ.ಸಂಸ್ಥೆ ಇವರು ಸದರಿಯವರನ್ನು 
ಅಮಾನತ್ತಿನಲ್ಲಿಟ್ಟು ದಿನಾಂಕ:16/03/2021ರ೦ದು ಆದೇಶಿಸಲಾಗಿದೆ. 
ಹಾಗೂ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇಬೆಗಳು 
ಇವರು ಶ್ರೀ ಪ್ರಕಾಶ ಶರಣಪ್ಪಾ ಮಡಿವಾಳ, ಶ್ರೀ ಪ್ರಕಾಶ ಮಾಳಗೆ, ಶ್ರೀ 
ಬಾಬು ಕೋಟಿ ಇವರುಗಳ ವಿರುದ್ಧದ ಆರೋಪದ ಬಗೆ, ಶಿಸ್ತು ಕ್ರಮ ಬಾಕಿ 
ಇರಿಸಿ ಅಮಾನತ್ತುಗೊಳಿಸಿ ದಿನಾ೦ಕ:16/03/2021ರ೦ದು 
ಆದೇಶಿಸಿರುತ್ತಾರೆ. ಹಾಗೂ ಸದರಿಯವರುಗಳನ್ನು ದಿ:17/03/2021 ರಿಂದ 
ಜಾರಿಗೆ ಬರುವಂತೆ ಬೀದರ್‌ ವೈದ್ಯಕೀಯ ವಿಜ್ಮಾನಗಳ ಸಂಸ್ಥೆಯಿಂದ 
ಬಿಡುಗಡೆಗೊಳಿಸಲಾಗಿರುತ್ತದೆ. 


ಸದರಿ ಶಿಸ್ತು ಕ್ರಮವನ್ನು ಪ್ರಶ್ನಿಸಿ ಶ್ರೀ ಪ್ರಕಾಶ ಎಸ್‌. ಮಡಿವಾಳ, ಕಛೇರಿ 
ಅಧೀಕ್ಷಕರು ಮತ್ತು ಶ್ರೀ ಪುಕಾಶ ಬಿನ್‌ ಸೈದಪ್ಕಾ ಮಾಳಗೆ, ಪ್ರ.ದ.ಸ. ಇವರು 
ಹಾಗೂ ಶ್ರೀ ಬಾಬು ಕೋಟಿ, ಸಹಾಯಕ ಆಡಳಿತಾಧಿಕಾರಿ, ಸಾರ್ವಜನಿಕ 
ಆಸ್ಪತ್ರೆ ಔರಾದ್‌ (ಬಿ, ರವರುಗಳು ಮಾನ್ಯ ಕರ್ನಾಟಿಕ ಉಚ್ಚಿ 
ನ್ಯಾಯಾಲಯ ಕಲಬುರಗಿಯಲ್ಲಿ .ೌ. ಸಂ. 200799/2021 ರಲ್ಲಿ ದಾವೆ 
ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು ಸದರಿ ಪ್ರಕರಣದಲ್ಲಿ ಶ್ರೀ ಬಾಬು 
ಕೋಟಿ ಸಹಾಯಕ ಆಡಳಿತಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ, ಔರಾದ್‌ 
(ಬಿ) ರವರನ್ನು ಹೊರತುಪಡಿಸಿ, ಉಳಿದ ಅರ್ಜಿದಾರರ ಮನವಿಗೆ 
ಪುರಸ್ಕರಿಸಿ ನ್ಯಾಯಾಲಯವು ಆಡಳಿತ ನ್ಯಾಯಮಂಡಳಿಗಳ (ತಿದ್ದುಪಡಿ) 
ಕಾಯ್ಕೆ 1986ರನ್ವಯ ಸದರಿ ಪ್ರಕರಣವನ್ನು ಅರ್ಜಿದಾರರು ಇಚ್ಛಿಸಿದಲ್ಲಿ 
ಮಾನ್ಯ ಕರ್ನಾಟಿಕ ಉಚ್ಚ ನ್ಯಾಯಾಲಯ ದಿನಾ೦ಕ:27.08.2021ರ 
ತೀರ್ಪನ್ನು ಮಾಸ್ಯ ಕರ್ನಾಟಕ ಅಡಳಿತ ನ್ಯಾಯಮಂಡಳಿಯಲ್ಲಿ 
ಪುಸ್ಲಿಸಲು ಸ್ವಾತಂತ್ಯ ನೀಡಿ ಮಾನ್ಯ ಉಚ್ಚ್‌ ನ್ಯಾಯಾಲಯದಲ್ಲಿ 
ದಾಖಲಾಗಿರುವ ೪? ಸ೦ಖ್ಯೆ 200799/2021 & WP ಸ೦ಖ್ಯೆ 201560/2018 
ಗಳನ್ನು ವಜಾಗೊಳಿಸಿರುತ್ತದೆ. 


ಆದುದರಿಂದ, ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಪ್ರಕಾಶ 
ಎಸ್‌. ಮಡಿವಾಳ, ಕಛೇರಿ ಅಧೀಕ್ಷಕರು ಮತ್ತು ಶ್ರೀ ಪ್ರಕಾಶ ಬಿನ್‌ ಸೈದಪ್ಪಾ 
ಮಾಳಗೆ, ಪ್ರ.ದ.ಸ. ಇವರುಗಳ ವಿರುದ್ಧ ಶಿಸ್ತು ಕ್ರಮ ಜಾರಿಗೊಳಿಸಿ, 
ಅಮಾನತ್ತು ಆದೇಶ ನೀಡಿರುವಂತೆ ಯಥಾಸ್ಥಿತಿ ಕಾಯ್ಕಿರಿಸಿ, 
ಆದೇಶಿಸಲಾಗಿರುತ್ತದೆ. ಹಾಗೂ ಈ ಸಂಬಂಧ ಸಂಸ್ಥೆಯಿಂದ ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ೫೬ ಅರ್ಜಿ ದಾಖಲು 


ಮಾಡಲಾಗಿರುತ್ತದೆ. 


ಕಡತ ಸಂ: ಎ೦ಇಡಿ 88 ಎ೦ ಎಸ್‌ ಎಹ್‌ 2021 


(ಎ. ಶ್ರೀನಿಧಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವೈದ್ಯಕೀಯ ಶಿಕಣ ಇಲಾಖೆ. 


